ಕರ್ನಾಟಕ ರಾಜಪುತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೩ , ೨೦೧೪ ( ಕಾರ್ತೀಕ ೧ , ಶಕ ವರ್ಷ ೧೯೩೬ ) 
Bangalore , Thursday, October 23 , 2014 (Karthika 1 , Shaka Varsha 1936 ) 


ಸಂಚಿಕೆ ೪೨ 
Issue 42 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳು ಹಾಗೂ ಸಮೂಹ ವ್ಯವಸ್ಥಾಪಕರು , ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ 

ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಕಾರ್ಯಾಲಯ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ 

( ದಿನಾಂಕ 01 - 01 - 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ ಓದಲಾದ ಕಲಂ 19 (1) ರಲ್ಲಿ ಮಾಡಿದ 


ಅಧಿಸೂಚನೆ 


ಸಂಖ್ಯೆ : ಎಲ್‌ಎಕ್ಯೂ / ಸಿಆರ್ 50/13- 14, ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್ , 2014 
ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಕಲ್ಲುಬಾಳು ಗ್ರಾಮದ ಸರ್ವೆ ನಂ .59 ರಲ್ಲಿ 1 -03 ಎಕರೆ/ ಗುಂಟೆ ಜಮೀನು ರಸ್ತೆಗಾಗಿ ಜಮೀನನ್ನು 
ಪರಿಹಾರ ನೀಡದೇ ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿಯು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವುದರಿಂದ ಹಾಗೂ 
ಸ್ವಾಧೀನದಲ್ಲಿರುವುದರಿಂದ ಭೂಮಾಲೀಕರಾದ ಸಿದ್ದಪ್ಪ ಬಿನ್ ನಂಜುಂಡಯ್ಯ ಎಂಬುವರು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂ .24151 /2011 
ರಂತೆ ರಿಟ್ ಅರ್ಜಿ ಸಲ್ಲಿಸಿ ದಿನಾಂಕ 19 - 03 - 2012 ರಂದು ಆದೇಶವಾಗಿರುತ್ತದೆ. ಈ ಆದೇಶವನ್ನು ಪಾಲನೆ ಮಾಡಿಲ್ಲವೆಂದು ಭೂಮಾಲೀಕರು ಕರ್ನಾಟಕ 
ಉಚ್ಚ ನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ : ಸಿಸಿಸಿ 468/2014 ರಂತೆ ನಿಂದನಾ ಅರ್ಜಿ ಸಲ್ಲಿಸಿ ದಿನಾಂಕ 04 - 04 - 2014 ರಂದು ತೀರ್ಮಾನವಾಗಿದೆ. 
ಈ ಆದೇಶವನ್ನು ಪಾಲನೆ ಮಾಡಿಲ್ಲವೆಂದು ಭೂ ಮಾಲೀಕರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ 
902/2014ರಂತೆ ಪುನಃ ನಿಂದನಾ ಅರ್ಜಿ ದಾಖಲಾಗಿ ವಿಚಾರಣೆ ಹಂತದಲ್ಲಿರುತ್ತದೆ. ನ್ಯಾಯಾಲಯದ ಆದೇಶದಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದೇವಸ್ಥಾನ, ಸಮುದಾಯ ಭವನ, 
ಅಂಗನವಾಡಿ ಕೇಂದ್ರ ನೀರಿನ ಟ್ಯಾಂಕ್ ಮತ್ತು ರಸ್ತೆ ಅಭಿವೃದ್ಧಿಗಾಗಿ ಸ್ಥಳೀಯ ಸಂಸ್ಥೆಯಾದ ಗ್ರಾಮಪಂಚಾಯಿತಿಯು ಕಲ್ಲುಬಾಳು ಗ್ರಾಮದ ಸರ್ವೆ ನಂ .59 ರ 1- 03 
ಎಕರೆ / ಗುಂಟೆ ರಲ್ಲಿ 0 - 08 ಗುಂಟೆ ಖರಾಬು ಜಾತಾ 0 -35 ಗುಂಟೆ ವಿಸ್ತೀರ್ಣದ ಜಮೀನನ್ನು ಸಾರ್ವಜನಿಕ ಬಳಕೆಗೆ ಈಗಾಗಲೇ ಭೂಸ್ವಾಧೀನವಾಗದೆ, ಪರಿಹಾರ 
ನೀಡದೆ ಬಳಸಲಾಗಿರುವುದೆಂದು ಜಿಲ್ಲಾಧಿಕಾರಿಗಳು, ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರಿಗೆ ಕಂಡು 
ಬಂದಿರುತ್ತದೆ. 

ಈ ಮೂಲಕ ತಿಳಿಸುವುದೇನೆಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು 
ಪುನರ್‌ನಿರ್ಮಾಣ ಕಾಯ್ದೆ 2013 ರ ( ದಿನಾಂಕ 01 - 01 - 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ ಸಂ . ಕಂ . ಇ. 
18 ಆರ್‌ಇಹೆಚ್ 2014 ದಿನಾಂಕ 06 - 02 - 2014 ರಂತೆ ಹೊಸ ಕಾಯ್ದೆ 2013 ರ ಕಲಂ 11ರ ಸೌಲಭ್ಯದ ಮೇ 
ಸದರಿ ಕಾನೂನಿನ ಕಲಂ 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು ಈ 
ಮೂಲಕ ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೆಂಗಳೂರು ಇವರಿಗೆ ನೀಡಲಾಗಿದೆ ಹಾಗೂ ಕಲಂ 43ರ ಮೇರೆಗೆ 

(೬೭೭ ) 


೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೩ , ೨೦೧೪ 


ಭಾಗ ೬ 


ಪುನರ್ವಸತಿ ಪುನರ್‌ನಿರ್ಮಾಣದ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಪುನರ್ವಸತಿ ಅಧಿಕಾರಿಗಳು | ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಇವರಿಗೆ ನೀಡಲಾಗಿದೆ. 


ಸರ್ಕಾರದ ಆದೇಶ ಸಂ . ಕಂ . ಇ.36.ಭೂಸ್ವಾವಿ 2014 ದಿನಾಂಕ 13 -3 - 2014 ರನ್ವಯ ಮತ್ತು ತಿದ್ದುಪಡಿ ಆದೇಶ ದಿನಾಂಕ 22 - 4- 2014 ರನ್ವಯ 
ಕಲಂ 6(2) ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ 
( Environment Impact Assessment) ಪ್ರಕ್ರಿಯೆಯನ್ನು ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ 
( Social Impact Assessment) ಅನ್ವಯಿಸುವುದಿಲ್ಲವೆಂದು ಸಮೀಕರಿಸಿದೆ. 
ಈಗಾಗಲೇ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿದಂತೆ ಸದರಿ ಸ್ವತ್ತಿನಲ್ಲಿ ಒತ್ತುವರಿ ಮಾಡಿ ಸಾರ್ವಜನಿಕ ಉದ್ದೇಶಕ್ಕೆ ಸ್ಥಳೀಯ 

ಎಂಡಿರುವುದರಿಂದ ಹಾಗೂ ಸ್ವಾಧೀನದಲ್ಲಿರುವುದರಿಂದ ಘನ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ 
ಪರಿಹಾರ ನೀಡಬೇಕಾಗಿರುತ್ತದೆ. ಈ ಸ್ವತ್ತನ್ನು ಈಗಾಗಲೇ ಬಳಕೆ ಮಾಡಿಕೊಂಡಿರುವುದರಿಂದ ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಸ್ವೀಕರಿಸುವ ಪ್ರಶ್ನೆ 
ಉದ್ಭವಿಸುವುದಿಲ್ಲ. 

- ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರರಾಗಲೀ ಅಥವಾ ಈ ಕೆಲಸ ಮಾಡುವವರಿಗೆ 
ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು 
ಪುನರ್‌ನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 14 (4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ ಬದಲಾಯಿಸುವ ಅಥವಾ ಇನ್ಯಾವುದೇ ರೀತಿಯ ಅಭಿವೃದ್ಧಿ 
ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಬಂಧಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ 
ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ಅನುಸೂಚಿ 


ಜಿಲ್ಲೆ: ಬೆಂಗಳೂರು 


ತಾಲ್ಲೂಕು: ಆನೇಕಲ್ 


ಹೋಬಳಿ: ಜಿಗಣಿ 


ಗ್ರಾಮ : ಕಲ್ಲುಬಾಳು 


બ 


ಷರಾ 


8 


ಸ್ವಂತ 


ಆಕಾರ 


ಖಾತೆದಾರರ 

ಚಕ್ಕುಬಂದಿ 

ಬೇಕಾದ ಜಮೀನಿನ 
| ಸರ್ಕಾರಿ/ ಸರ್ವೆ ಜಮೀನಿನ 
ಹೆಸರು/ ಅನುಭವದಾರರ 

| ತರಹ 
ಹೆಸರು 

ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ 

ಎ - ಗುಂ 

ರೂ . ಪೈ 
1. | ಸಿದ್ದಪ್ಪ ಬಿನ್ ನಂಜುಂಡಯ್ಯ | ಸ್ವಂತ | 59 | ಖುಷ್ಠಿ ಸ. ನಂ .65 | ಸ. ನಂ .58 | ಉಳಿಕೆ | ಸ . ನಂ .70 | 

ಸ . ನಂ . 70 | 0 - 35 

1 - 10 
ಮತ್ತು ರಸ್ತೆ | ಮತ್ತು ರಸ್ತೆ | 0 - 08 ಪಿ .ಕೆ. 

1 - 03 


PR: 101 
S . C. 25 


ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, 
ಬೆಂಗಳೂರು 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Chikkaballpur ಜಿಲೆ , Chikkaballpur 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ:SR: 03/2012- 13 ದಿನಾಂಕ 31/ 12/ 2013 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ್‌- ಚಿಕ್ಕಬಳ್ಳಾಪುರ ರೇಲೆ 
ಗೇಜ್ ಪರಿವರ್ತನೆ - ಶಿಡಘಟ್ಟ ಗ್ರಾಮ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ, ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು 
ಚಲಾಯಿಸಲು ಉಪ ವಿಭಾಗಾಧಿಕಾರಿ ಚಿಕ್ಕಬಳ್ಳಾಪುರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೩ , ೨೦೧೪ 


೬೭೯ 


ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಉಪ ವಿಭಾಗಾಧಿಕಾರಿ ,ಉಪ ವಿಭಾಗಾಧಿಕಾರಿಗಳ 


ಕಛೇರಿ, ಚಿಕ್ಕಬಳ್ಳಾಪುರ ಇವರನ್ನು ನೇಮಕ ಮಾಡಿರುತ್ತೆ . 


ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ 
ಅಧಿನಿಯಮ 33ರಲಿ , ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ ಮಾಡಲಾದ ಉಪ 
ವಿಭಾಗಾಧಿಕಾರಿ,ಉಪ ವಿಭಾಗಾಧಿಕಾರಿಗಳ ಕಛೇರಿ, ಚಿಕ್ಕಬಳ್ಳಾಪುರ, ರವರಿಗೆ ಲಿಖಿತಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ:SR: 03/2012 -13ನ್ನು ನೋಡಿ, 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ 
ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚವುಅಭಿವ್ರದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲಾಧಿಕಾರಿಗಳು , Chikkaballpur ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ 
ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಉಪ ವಿಭಾಗಾಧಿಕಾರಿ, ಉಪ ವಿಭಾಗಾಧಿಕಾರಿಗಳ ಕಛೇರಿ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಅನುಸೂಚಿ 


ODOB 0 : Sidlaghatta 


ಹೋಬಳಿ : ಕಸಬಾ 


ಗ್ರಾಮ : ಶಿಡಘಟ್ಟ 


ಜಿಲೆ : Chikkaballpur 
Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | ತರಹ 


ಉತ್ತರ 


ಪೂರ್ವ | 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ, 


55/ * / 1 


ಸರ್ವೆ ನಂ .55/ 4 ರ 


0.01. 08.00 


0 - 05 


ಪಿಳ್ಳಮ್ಮ /ಶ್ರೀನಿವಾಸಪ್ಪ 90X150 
ಅಡಿ , 30X150 ಅಡಿ 


ಖುಷಿ | ರೈಲ್ವೆ ಹಳಿ | ಸರ್ವೆ ನಂ . 55 / 2ಬಿ ರ | ಸರ್ವೆ ನಂ . 55 / 1 ರ ಉಳಿಕೆ | 
ಜಮೀನು 

ಜಮೀನು 


ಜಮೀನು 


Joint Owner 


ಪಿಳ್ಳಮುದ್ರಪ್ಪ / ಬಚ್ಯಮ 
90X150 ಅಡಿ 30X150 ಅಡಿಗಳು 


Joint Owner 


ವೆಂಕಟಪ್ಪ / ಮರಿಯಪ್ಪ 90X150 
ಅಡಿ , 30X150 ಅಡಿಗಳು 


0.01. 08. 00 


R .N .I. No. KARBIL /2001/47147 POSTAL REGN . No. RNP /KA /BGS/2202/2014- 16 

Licensed to post without prepayment WPP No. 297 
೬೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೩ , ೨೦೧೪ 


ಭಾಗ ೬ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ .ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು | ಸರ್ವೆ ನಂ | 


ರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ಮೌಲ್ಯ 


ವಿಸ್ತೀರ್ಣ 
0.01.00.00 


_ 2 ಚಿಕ್ಕಮದಮ್ಮ |L B ನಂಜಪ್ಪ 


ಉರು 


00 - 3 


55/*/4 ಖುಷಿ | ರೈಲ್ವೆ ಹಳಿ | ಸರ್ವೆ ನಂ . 55/1 ರ | ಸರ್ವೆ ನಂ .55 /4 ರ ಉಳಿಕೆ 

ಜಮೀನು 

ಜಮೀನು 


0. 01 . 00 . 00 


Village Extents : 0 . 02 .08.00 
Agricultural Total Extents: 0.02.08 .00 


DESIGNATION : ಉಪ ವಿಭಾಗಾಧಿಕಾರಿ 


LAOCIRCLE : ಉಪ ವಿಭಾಗಾಧಿಕಾರಿಗಳ ಕಛೇರಿ 


ಜಿಲ್ಲಾಧಿಕಾರಿಗಳು 


LAOLOCATION : ಚಿಕ್ಕಬಳ್ಳಾಪುರ 


Chikkaballpur 2003m . 


E 


- 


- 


। 


। 


. 


=4I 


3 


° 


° 


13 


° 


SI ಆ4I 

# 


" 


a 


= 


# 


15ಕ್ಕ 
ಘಗಳ 

ಜ 


ಜಜಳಕ 


° 


. 


= 


° 


1. 


PR1 


11 


& 


44 13 


LIKTI 


° 


ರ 


= 


ಜ 
Bಷಿಸಿ ಕರ 


* 


° 


- 


CL 


° 


** 


= 


° 


PR -102 
SC - 5 


# 


= 


LITTL 


H 


h17 


L 


- 


- 


- 


- 


- 


- 


- 


- 


- 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 | 


